ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಅಂಬೇಡ್ಕರ್‌ ಮತ್ತು ಇತರೆ ನಿಗಮದಿಂದ ಕೊಳವೆ ಬಾವಿಗಳ ಕೊರೆಸಿರುವ ಬಗ್ಗೆ 


ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 


1136 (1340) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಅಂಬೇಡ್ಕರ್‌/ದೇವರಾಜ ಅರಸ್‌ ವಾಲ್ಮೀಕಿ ಅಲ್ಪಸಂಖ್ಯಾತರ /ವಿಶ್ವಸಿಕರ್ಮ/ತಾಂಡ/ಭೋವಿ 
ಜನಾಂಗ/ಪರಿಶಿಷ್ಠ್ಟ ವರ್ಗ ಸೇರಿದಂತೆ ಇನ್ನಿತರೆ ಅಭಿವೃದ್ಧಿ ನಿಗಮಗಳಿಂ೦ದ 2019-20 ನೇ ಸಾಲಿಗೆ 
ರಾಜ್ಯದಲ್ಲಿರುವ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಳವೆ ಬಾವಿಗಳನ್ನು ಕೊರೆಯಲು ನಿಗದಿಪಡಿಸಿದ 
ಗುರಿಯೆಷ್ಟು; 


(ಆ) ನಿಗದಿಪಡಿಸಿದ್ದ ಗುರಿಯಲ್ಲಿ 2020ನೇ ಮಾರ್ಚ್‌ ಅಂತ್ಯಕ್ಕೆ ಎಷು ಕೊಳವೆ ಬಾವಿಗಳನ್ನು 
ಕೊರೆಸಲಾಗಿದೆ ; ಕೊರೆಸಲು ಬಾಕಿ ಇರುವ ಕೊಳವೆ ಬಾವಿಗಳ ಸಂಖ್ಯೆ ಎಷ್ಟು ; ಸಂಪೂರ್ಣ 
ಮಾಹಿತಿಯನ್ನು ಜಿಲ್ಲಾವಾರು ನೀಡುವುದು; ಮತ್ತು ಈ ಪ್ರಕ್ರಿಯೆಗೆಸಿ ಎಷ್ಟು ಹಣ ಖರ್ಚಾಗಿದೆ; 


(ಇ) ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ ವಿವಿಧ ನಿಗಮಗಳಿಂದ ಕೊಳವೆ ಬಾವಿಗಳನ್ನು ಕೊರೆಯಲು 
ನಿಗದಿಪಡಿಸಲಾಗಿದ್ದ ಗುರಿ ಎಷ್ಟು ; 


(ಈ) ಕೊರೆದಿರುವಸಿ ಕೊಳವೆ ಬಾವಿಗಳೆಷ್ಟು ; ಇನ್ನೂ ಕೊರೆಯಲು ಬಾಕಿ ಇರುವ ಕೊಳವೆ ಬಾವಿಗಳ ಸಂಖ್ಯೆ 
ಎಷ್ಟು ; (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಉ) ಕೊರೆದಿರುವ ಕೊಳವೆ ಬಾವಿಗಳನ್ನು ವಿದ್ಯದ್ದೀಕರಣ ಮತ್ತು ಪಂಪು ಮೋಟಾರ್‌ ಅಳವಡಿಕೆ 
ಮಾಡಿರುವ ಕೊಳವೆ ಬಾವಿಗಳ ಸಂಖ್ಯೆ ಎಷ್ಟು ; ಇವುಗಳನ್ನು ಅಳವಡಿಸಲು ಬಾಕಿ ಇರುವ ಕೊಳವೆ 
ಬಾವಿಗಳ ಸಂಖ್ಯೆ ಎಷ್ಟು ; (ಸಂಪೂರ್ಣ ಅಂಕಿ ಅಂಶ ಒದಗಿಸುವುದು) 


(ಊ) ಫಲಾನುಭವಿಗಳಿಗೆ ಕೊಳವೆ ಬಾವಿಗಳನ್ನು ಕೊರೆಸಲು/ವಿದ್ಯುತ್‌ ಮೋಟಾರ್‌ ಒದಗಿಸಲು ಬಾಕಿ 
ಇರುವ ಎಲ್ಲಾ ಅರ್ಜಿದಾರರ ಕೋರಿಕೆಯನ್ನು ಎಷ್ಟು ದಿವಸದೊಳಗಾಗಿ ಪೂರ್ಣಗೊಳಿಸಲಾಗುವುದು ; 


(ಯ) ಇದಕ್ಕಾಗಿ ತುಮಕೂರು ಜಿಲ್ಲೆಗೆ ಖರ್ಚಾಗಿರುವ ಹಣಮೆಷ್ಟು ? (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


